ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 17-03-2021 ಪ್ರಶ್ನೆ ಸ೦ಖ್ಯೆ: 198 (1276) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 17-03-2021 

ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ :  ಉಪನೋಂದಣಾಧಿಕಾರಿಗಳ ಕಛೇರಿಗಳಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ 


(ಅ) ಕಳೆದ 3 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿರುವ ಹಿರಿಯ 
ಉಪನೋಂದಣಾಧಿಕಾರಿ/ಉಪನೋಂದಣಾಧಿಕಾರಿಗಳ ಕಛೇರಿಗಳಲ್ಲಿ ನೋಂದಣಿಯಾದ 
ನಿವೇಶನಗಳ ಸಂಖ್ಯೆ ಎಷ್ಟು ; ಎಷ್ಟು ಎಕರೆ ಭೂಮಿ ನೋಂ೦ದಣಿಯಾಗಿವೆ; ಇದರಿಂದ 
ಸರ್ಕಾರಕ್ಕೆ ಬ೦ದ ಆದಾಯವಬೆಷ್ಟು ; (ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಪರವಾನಗಿ ಹೊಂದಿರದ ಕೆಲವು ಸಾಂಪ್‌ ವೆಂಡರ್‌ಗಳ ನಕಲು ಖಾತೆ ಮತ್ತು 
ಪಹಣಿಗಳನ್ನು ಸೃಷ್ಠಿಸಿ ಬಹಳಷ್ಟು ನಿವೇಶನ ಮತ್ತು ಜಮೀನುಗಳನ್ನು ಸದರಿ ಕಛೇರಿಯಲ್ಲಿ 
ನೋಂದಣಿ ಮಾಡುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, 
ಇಂತಹವರ ವಿರುದ್ದ ಕೈಗೊಂಡಿರುವ ಕ್ರಮಗಳೇನು; (ಪ್ರಕರಣವಾರು ವಿವರ ನೀಡುವುದು) 


(ಇ) ಚನ್ನರಾಯಪಟ್ಟಣ ಉಪ ನೋಂದಣಾಧಿಕಾರಿಗಳ ಕಛೇರಿ ವ್ಯಾಪ್ಲಿಯಲ್ಲಿ 15 ಜನ ಪತ್ರ 
ಬರಹಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಪರವಾನಗಿಯನ್ನು 2018-19ನೇ ಸಾಲಿಗೆ 
ನವೀಕರಿಸುವಂತೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಪತ್ರ ಬರೆದು 3 ವರ್ಷಗಳಾಗಿದ್ದು, 
ಇಲ್ಲಿಯವರೆಗೆ ಪರವಾನಗಿ ನವೀಕರಣ ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಸಂಬಂಧ ಕೈಗೊಂಡಿರುವ ಕ್ರಮಗಳೇನು ? (ವಿವರ ನೀಡುವುದು) 


